ಕರ್ನಾಟಕ ವಿಧಾನ ಪರಿಷತ್ತು 


1 ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1916 | | 
3. ಸದಸ್ಯರ ಹೆಸರು " ಶ್ರೀ. ಬಸವರಾಜ ಪಾಟೀಲ್‌ ಇಟಗಿ (ಸ್ಥಳೀಯ 


ಸಂಸ್ಥೆಗಳ ಕ್ಲೇತು) 
3 ಉತ್ತರಿಸುವ ದಿನಾಂಕ : 26.03.2020 


“ ಉತ್ತರಿಸುವ ಸಚಿವರು : ಮಾನ್ಯ ಮುಖ್ಯಮಂತ್ರಿಯವರು. 


ಉತ್ತರ 


ಮಂಡಳಿಯಿಂದ|ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ 
ಶಾಸಕರಿಗೆ ಮಂಜೂರಾದ  ಅನುದಬಾನ!ಮಂಡಳಿಯಿಂದ ಮಾನ್ಯ ಶಾಸಕರುಗಳಿಗೆ 
: [ಬಿಡುಗಡ ಮಾಡದೇ ತಡಹಿಡಿದಿರುವುದು!ಅನುದಾನ ಬಿಡುಗಡೆ ಮಾಡದೇ ತಡೆಹಿಡಿದಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ: ಸರ್ಕಾರದ ಗಮನಕ್ಕೆ ಬಂದಿರುವುದಿಲ್ಲ. ' 


ಬಂದಿದ್ದಲ್ಲಿ, ಅನುದಾನ ಬಿಡುಗಡೆ 
ಮಾಡದಿರಲು ಕಾರಣವೇನು ಮತ್ತು ಕಲ್ಯಾಣ 
ಕರ್ನಾಟಿಕದ ಪ್ರದೇಶಾಭಿವೃದ್ದಿ ಮಂಡಳಿ 
ವ್ಯಾಪ್ತಿಗೆ ಒಳಪಟ್ಟಿ ಶಾಸಕರ ಅನುದಾನ 
ಕಡಿತಗೊಳಿಸಿರುವುದು ನ್ಯಾಯಸಮ್ಮತವೇ: 
2019-20ನೇ ಸಾಲಿನಲ್ಲಿ ಕಲ್ಯಾಣ ಕರ್ನಾಟ 
` [ಪ್ರದೇಶಾಭಿವೃದ್ದಿ ' ಮಂಡಳಿಯಿಂದ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ 
ಶಾಸಕರಿಗೆ ಮಂಜೂರಾದ ಅನುದಾನವೆಷ್ಟು]ಮ೦ಡಳೆಯ ಅನುದಾನವು ಗ ಡಿ. ಐಂ 
೦ಜುಂಡಪ್ಪ ಅನುಸಾ ಸೂಚ್ಯಾ೦ 
(ವಿವರ ಒದಗಿಸುವುದು) ಆಧಾರದ ಮೇಲೆ ತಾಲ್ಲೂಕನ್ನು ಒಂದು 
ಘಟಕವನ್ನಾಗಿ ಪರಿಗಣಿಸಿ ಮೈಕ್ರೋ ಯೋಜನೆಯಡಿ 
ಅನುದಾನವನ್ನು ತಾಲ್ಲೂಕುವಾರು ಹಂಚಿಕೆ 
ಮಾಡಲಾಗಿದೆ ಮತ್ತು ಮ್ಯಾಕ್ರೋ ಯೋಜನೆಯಡಿ 
ಅನುದಾನವನ್ನು ಜಿಲ್ಲಾವಾರು '" ಹಂಚಿಕ. 
ಮಾಡಲಾಗಿದೆ. ವಿಧಾನ ಸಭಾ ಕೇತ್ರವಾರು 
ಅನುದಾನ ಹಂಚಿಕೆ ಮಾಡುವುದಿಲ್ಲ. 


"ಅನ್ವಯಿಸುವುದಿಲ್ಲ" 


2019-20ನೇ ಸಾಲಿಗೆ ಮಂಡಳಿಯಲ್ಲಿ ಮಂಜೂರಾದ 
ಅನುದಾನದ ತಾಲ್ಲೂಕುವಾರು ವಿವರ ಅನುಬಂಧ- 


| | 1ರಲ್ಲಿ ನೀಡಲಾಗಿದೆ. 


ಪಿಡಿಎಸ್‌/17/ಹೆಚ್‌ಕೆಡಿ/2020 


ಸಷ Fee 


(ಬಿ.ಎಸ್‌.ಯಡಿಯೂರಪ್ಪ) 
ಮುಖ್ಯಮಂತ್ರಿ 


[ 


ಅನುಬಂಧ-1 


ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ 2019-20ನೇ ಸಾಲಿನಲ್ಲಿ 
ತಾಲ್ಲೂಕವಾರು ಹಂಚಿಕೆಯಾದ ಅನುದಾನದ ವಿವರ 


(ರೂ.ಕೋಟಿಗಳಲ್ಲಿ) 
ಜಿಲ್ಲೆಯ ಹೆಸರು [ತಾಲ್ಲೂಕು ಅನುಮೋದನೆಯಾದ 
ಅಮುದಾನ 
[ಬೀದರ್‌ ಔರಾದ 2033 
ಬಸವಕಲ್ಯಾಣ 32.12 
my ಲ್ರಿ 37.67 
ಬೀದರ್‌ 50.35 
ಹುಮನಾಬಾದ್‌ 46.99 — 
"ಒಟ್ಟು 207.46 
ಗವಜರಗ —] ಅಫಜಪುರ 43.72 
ಆಳಂದ 63.43 | 
§ [ಚಿಂಚೋಳಿ ಸ 
ಚಿತ್ತಾಪುರ 49.13 
ಜೀರ್ವಗಿ 4832 
EN 100.08 
ಸೇಡಂ 45,57 
ಒಟ್ಟಿ 415.73 
ಯಾದಗಿರಿ ಶಹಾಪುರ 148.84 
ಶೋರಾಪುರ 49.72 
[ಯಾದಗಿರಿ 16441 


[ಪ್ಚು [162.97 
ರಾಯಚೂರು [ದೇವದುರ್ಗ 57.53 


ಲಿಂಗಸುಗೂರು T5251 | 
|! ಮಾನ್ನಿ_ 44.63 - - 
—] 
_] 


ರಾಯಚೂರು 41.36 
ಸಿಂಧನೂರು 53.07 
ಒಟ್ಟು 249.10 
ಕೊಪ್ಪಳ | ಗಂಗಾವತಿ 24.48 
ಕೊಪ್ಪಳ 3730 
ಕುಷ್ಠಗಿ 45.17 
ಯಲಬುರ್ಗ 62.90 
ಒಟ್ಟು 169.85 
ಬಳ್ಳಾರಿ | ಬಳ್ಳಾರಿ 14831 | 
ಹೆಚ್‌.ಬಿ.ಹಳ್ಳಿ 19.75 
| ಹಡಗಲಿ 22.05 
L ಹರಪ್ಪನಹಳ್ಳಿ 36.05 
| ಹೊಸಪೇಟಿ 22.38 
I ಸೂಡಿ ವ್‌ _ 
ಸಂಡೂರು 2724 
- [ಸಿರಗುಪ್ಪ 22.68 | 
ಒಟ್ಟು 237.29 


ಒಟ್ಟಾರೆ [144240 ೬೨ರ 


